ಕರ್ನಾಟಕ ನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ . : 256 
ಮಾನ್ಯ ಸದಸ್ಯರ ಹೆಸರು... “ಶ್ರೀ ಮಾನೆ: ಶ್ರೀನಿವಾಸ್‌.......... 


(ಸ್ಥಳೀಯ ಸಂಸ್ಥೆಗಳ ಕ್ಷೇತ)... 


 ಉತ್ತೆರಿಸಬೇಕಾದ ದಿನಾಂಕ, 08-2020 


ಉತ್ತರಿಸುವ ಮಾಸ್ಯ ಸಚಿವರು. ; ಮಾನ್ಯ ಕೃಷಿ ಸಚಿವರು 
| ಷ್ಠ ಅ | - ಉತ್ತರ . - 
| ಸಂ. | 4 ೫ , ರಿ 
|) 2019 ಸಾ ಸಾಿನನ ನಾ 2019 ಸಾ ನಾರನ ಮುಂಗಾರು ಹಂಗಾಮಿನಲ್ಲಿ ಧಾರವಾಡ. 


| ಗದಗೆ ಹಾಗೂ ಹಾವೇರಿ ಜಿಲ್ಲೆಗಳಲ್ಲಿ | ಗದಗ ಹಾಗೂ ಹಾವೇರಿ ಜಿಲ್ಲೆಗಳಲ್ಲಿ ಬೆಳೆ ವಿಮೆಯನ್ನು ಪಾವತಿಸಲಾದ 
| ಒಟ್ಟು ಎಷ್ಟು ರೈತರಿಗೆ ಬಳಿ! ರೈತರ ಸಂಖ್ಯೆ ಹಾಗೂ ಮೊತ್ತದ ವಿವರ ಕೆಳಕಂಡಂತಿದೆ. 

| ವಿಮೆಯನ್ನು ಪಾವತಿಸಲಾಗಿದೆ |. (ಥೂ. ಲಕ್ಷೆಗಳಲ್ಲಿ 
| ತಟ ಒಟ್ಟು ಮೊತ್ತವೆಷ್ಟು, 


ಫಲಾನುಭವಿಗಳ | ಬೆಳೆ ವಿಮೆ ಪರಿಹಾರದ 


ಜಿಲೆಗಳು A i |. 

4 ಸೆಂಖ್ಕೆ.. ಮೊತ್ತ | 

: "ಧಾರವಾಡ ಇ! 

| ಗದಗ 169.60 | 
i: ಹಾವೇರಿ. 4677.95 
ಒಟ್ಟು 588175] 


*ಧಾರವಾಡ ಜಿಲ್ಲೆಗೆ ಸಂಬಂಧಿಸಿದಂತೆ, ನೆರೆಪ್ರವಾಹನಿಂದ 
ಹಾನಿಯಾಗಿರುವ ೨6 ರೈತ ಫಲಾನುಭವಿಗಳಿಗೆ. ಒಟ್ಟು ರೂ.34.20 
ಲಕ್ಷಗಳ ಮೊತ್ತವನ್ನು ೦೭೩1ರ caamiy ಅಡಿಯಲ್ಲಿ ವಿಮಾ| 
ಸಂಸ್ಥೆಯವರು ಇತ್ಯರ್ಥಪಡಿಸಿರುತ್ತಾರೆ. ಬೆಳೆ ಕೆಟಾವು ಪ್ರಯೋಗಗಳ 
ಪ್ರಸ್ತಾವನೆಗಳೊಂದಿಗೆ ಬೆಳೆ ಸಮೀಕ್ಷೆಯ ದತ್ತಾಂಶವನ್ನು ತಾಳೆ ಮಾಡಿ/' 
| 4am nite ಮಾಡಲಾಗುವುದು. 


ಕ ಆಧಾರದ ಮೇಲೆ ಸಂರಕ್ಷಣೆ ತಂತ್ರಾಂಶದಲ್ಲಿ ಬೆಳೆ ನೋಂದಣಿಯಾದ |. 


2019-20 ರ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿಸಲ್ಲೂ ಸಹ 


ಬೆಳೆ ಸಮೀಕ್ಷೆಯ ವರದಿಯನ್ನು ಉಪಯೋಗಿಸಿ ವಿಮಾ ಪರಿಹಾರ “ಮೊತ್ತ: 
ಲೆಕ್ಕ. ಹಾಕಬೇಕಾಗಿದ್ದು. ಸಂರಕ್ಷಣೆ, ತಂತ್ರಾಂಶದಲ್ಲಿ ಬೆಳೆ ಸಮೀಕ್ಷೆಯ ' 
| ದತ್ತಾಂಶಗಳನ್ನು integrate ಮಾಡುವ ಕಾರ್ಯಪು.ಪ್ರಗತಿಯಲ್ಲಿದೆ. 


ವಿಮೆ ಪಾವತಿಸುವಲ್ಲಿ ಆಗಿರುವ 
ವಿಳಂಬಕ್ಕೆ ಕಾರಣಗಳೇನು ಹಾಗೂ 
; ರೈತರಿಗೆ ವಿಮೆ ಕಂಪನಿಗಳು 
ಪಾವತಿಸಬೇಕಾದ ಬೆಳೆ ವಿಮೆ 


. | ಪಾವತಿಸುವಂತೆ, ಸರ್ಕಾರ ವಿಮೆ 


ಕಂಪನಿಗಳಿಗೆ ನಿರ್ದೇಶನ 
NN 

ನೀಡುವುದೇ; ಇದಕ್ಕೆ ಬೇಕಾದ 
if ಕಾಲಾವಶಾಸ ಷ್ಟು? 


ಆ) | ಈ ಜಿಲ್ಲೆಗಳಲ್ಲಿ 2019ನೇ ಸಾಲಿನಲ್ಲಿ 2019 ರ ಮುಂಗಾರು ಹಂಗಾಮಿನಲ್ಲಿ ಧಾರವಾಡ, ಗದಗ ಹಾಗೂ |: 
ಎಷ್ಟು ರೈತರಿಗೆ ಬೆಳೆ ವಿಮೆಯನ್ನು | ಹಾವೇರಿ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಒಟ್ಟು. 9461 "ರೈತ 
ಪಾವತಿಸಲಾಗಿದೆ. ಹಾಗೂ | ಫಲಾನುಭವಿಗಳಿಗೆ ರೂ.5881.75 ಲಕ್ಷಗಳ ಬೆಳೆ ವಿಮೆ ಪರಿಹಾರವನ್ನು 
ಪಾವತಿಸಲಾದ ಒಟ್ಟು ಮೊತ್ತವೆಷ್ಟು; | ಇತ್ಯರ್ಥಪಡಿಸಲಾಗಿದೆ. 

ಇ) ವಿಷ ಕಂಪನಿಗಳು ರೈತನಿಗೆ ಬಳ 2೮೫-20 ನೇ ಸಾರಿನಲ್ಲಿ ಕ್‌ "ಚಳ ನಿಮ ಪರಹಾರ 


ಮೊತ್ತವನ್ನು ಇತ್ಯರ್ಥಪಡಿಸುವ ಪ್ರಕ್ರಿಯೆಯನ್ನು ಪ್ರಥಮ ಬಾರಿಗೆ ಸಂರಕ್ಷಣೆ 
ತಂತ್ರಾಂಶದ ಮುಖಾಂತರವೇ ರೈತರ ಖಾತೆಗೆ.ನೇರ ನಗದು ವರ್ಗಾವಣೆ 
(Direc Beneficiary Transter) ಮಾಡಲಾಗಿರುತ್ತದೆ, ಈ ವಿಧಾನದಲ್ಲಿ ಲರ್ಹ 


ಫಲಾನುಭವಿಗಳಿಗೆ ಬೆಳೆ ವಿಮಿ' ಪರಿಹಾರ. ಮೊತ್ತವನ್ನು 


ಇತ್ಯರ್ಥಪಡಿಸುವುದರಿಂದ' ಪಾರದರ್ಶಕತೆ ಮತ್ತು" ನೈಜ : ಸಮಯದ 


ಪಾವತಿಯ ಸ್ಥಿತಿ ದೊರಕುತ್ತದೆ. ಈ ಪ್ರಕ್ರಿಯೆಯಂತೆ ವಿಮಾ ಸಂಸ್ಥೆಯವರು 
ವಿಮಾ ಪರಿಹಾರವನ್ನು ಇತ್ಯರ್ಥಪಡಿಸುತ್ತಿದ್ದಾರೆ. 


ರೈತ. ಫಲಾನುಭವಿಗಳ ಆಧಾರ್‌ ಸಂಖ್ಯೆ.ಬ್ಯಾಂಕ್‌ ಖಾತೆಗೆ ಲಿಂಕ್‌' 


| ಆಗೆದೆ' ಇರುವೆ / Account reached maximum Credit ‘limit set on 


account /..A/c Blocked or Frozen / Inactive Aadhar ಈ ಎಲ್ಲಾ 
ಕಾರಣಗಳಿಂದಾಗಿ ರೈತರಿಗೆ ಬೆಳೆ- ವಿಮೆ ಪಾವತಿಸುವಲ್ಲಿ 
ವಿಳಂಬವಾಗುತ್ತಿದೆ. ಈ ಕುರಿತು ರೈತರಿಗೆ ಅಪರ ಆಧಾರ್‌ ಸಂಖ್ಯೆಯನ್ನು 


ಬ್ಯಾಂಕ್‌ ಖಾತೆಯೊಂದಿಗೆ ಜೋಡಣೆ ಮಾಡಲು ಹಾಗೂ ಆಧಾರ್‌ 


ಸಭದಗಳನ್ನು (0ರ 215 ಮಾಡುವಂತ ವ್ಯೂಧಿಕ ಸುಡಾರಕೃಗ್ಗೊಳ್ಳಲು "ಅಲಾ 


ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಪತ್ರದ ಮುಖಾಂತರ ತಿಳಿಸಲಾಗಿದೆ. 


.| ಮಾಡಿದ ನಂತರ ವಿಮಾ ಸಂಸ್ಥೆರವರಿಗೆ claim initiate ಆದ 2 
;: ವಾರದೊಳಗಾಗಿ ಬೆಳೆ ವಿಮೆ ಪರಿಹಾರವನ್ನು ಸಂರಕ್ಷಣೆ ತಂತ್ರಾಂಶದ | Oo 


fy | ಪ್ರತ 'ಫಾಗಾವನನ್ಲಿ ಸಾಕ ತಂತ್ರಾಂಶದಲ್ಲಿ im tate 


" ಮುಖಾಂತರ ವಿಳಂಬ : ಮಾಡದೆ ಇತ್ಯೆ ರ್ಥಪಡಿಸುವಂತೆ ನಿರ್ದೇಶನ 
ನೀಡಲಾಗಿದೆ. 


ಸಂಖ್ಯೆ- ಕೃಣ/147/ಕೃಕೈಉ/2020 : ರ Yo) | 
| . ಮಾಟೀ 


ಕೃಷಿ ಸಚಿವರು 


